CPMG/ KA/ BG-GPO/13/2003-2005 ಸುವರ್ಣ ಕರ್ನಾಟಕ 2006 





ಸು 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


9 


ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಜೂನ್‌ ೩೦, ೨೦೦೫ (ಆಷಾಢ ೯, ಶಕ ವರ್ಷ ೧೯೨೨) ಸಂಚಿಕೆ ೨೬ 








ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 122, ಬೆಂರೂಪ್ರಾ 2005, ಬೆಂಗಳೂರು, ದಿನಾಂಕ: 4ನೇ ಜೂನ್‌, 2005 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಅಧಿನಿಯಮ, 1987 ಕಲಂ-3 ಮತ್ತು 5ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಜಿಲ್ಲಾಧಿಕಾರಿ, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರನ್ನು ಶ್ರೀ ಶೌಕತ್‌ ಆಲಿ ಅವರ ಸ್ಥಾನದಲ್ಲಿ ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶಾಂತಾರಾಂ ನಾಯಕ್‌ 
ಪಿ.ಆರ್‌. 705 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), 
ನಗರಾಭಿವೃದ್ಧಿ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ನಅಇ 75, ನಯೋಸೇ 2005, ಬೆಂಗಳೂರು, ದಿನಾಂಕ: 1ನೇ ಜೂನ್‌, 2005 


ನಗರ ಯೋಜನಾ ಇಲಾಖೆಯ ಕೆಳಕಂಡ ಜಂಟಿ ನಿರ್ದೇಶಕರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


























ಕ್ರಮ ಹೆಸರು ಮತ್ತು ಪ್ರಸ್ತುತ ಕೆಲಸ ಮಾಡುತ್ತಿರುವ ಸ್ಥಳ ವರ್ಗಾವಣೆ ಮಾಡಿ ಸ್ಥಳ ನಿಯುಕ್ತಿಗೊಳಿಸಿರುವ ಸ್ಥಳ 
ಸಂಖ್ಯೆ 
1. ಶ್ರೀ ಹೆಚ್‌.ಬಿ. ಮುಕುಂದ ನಗರ ಯೋಜನಾ ಜಂಟಿ ನಿರ್ದೇಶಕರು, ನಗರ ಯೋಜನಾ 
ನಗರ ಯೋಜನಾ ಜಂಟಿ ನಿರ್ದೇಶಕರು, ನಗರ ಯೋಜನಾ ಜಂಟಿ | ಕೇಂದ್ರ ಕಛೇರಿ, ಬೆಂಗಳೂರು ಶ್ರೀ ಸಿ. ಜಯಾನಂದಯ್ಯ, 
ನಿರ್ದೇಶಕರ ಕಛೇರಿ, ಗುಲ್ಬರ್ಗಾ. ಜಂಟಿ ನಿರ್ದೇಶಕರು, ಇವರು ಸ್ಥಳದಲ್ಲಿ 
2. ಶ್ರೀ ಸಿ. ಜಯಾನಂದಯ್ಯ ನಗರ ಯೋಜನಾ ಜಂಟಿ ನಿರ್ದೇಶಕರು, ನಗರ ಯೋಜನಾ 
ಜಂಟಿ ನಿರ್ದೇಶಕರು, ನಗರ ಯೋಜನಾ ಕೇಂದ್ರ ಕಛೇರಿ, | ಜಂಟಿ ನಿರ್ದೇಶಕರ ಕಛೇರಿ, ಗುಲ್ಬರ್ಗಾ. 
ಬೆಂಗಳೂರು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 706 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


( ೨೪೫ ) 


೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೩೦, ೨೦೦೫ ಭಾಗ - ೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 221 SAS 2005, Bangalore, Dated: 4th June, 2005 
Smt Amita Prasad, IAS (KN 85), on repatriation from Central deputation is posted with immediate 
effect and until further orders as Officer on Special Duty, Water Resources Department, New Delhi, in the 
newly created post. 
By Order and in the name of the Governor of Karnataka, 
K. SUDHAKARA SHETTY 
Under Secretary to Government, 
Department of Personnel and Administrative Reforms 
(Services-1). 


PR- 707 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 48, ಮುಸೇವಿ 2005, ಬೆಂಗಳೂರು, ದಿನಾಂಕ: 21ನೇ ಮೇ, 2005 
ಶ್ರೀ ಡಿ.ಕೆ. ನಿಂಬಾಳ್‌, ಗ್ರೂಪ್‌ "ಬಿ' ಅಧಿಕಾರಿ, ಧಾರ್ಮಿಕ ದತ್ತಿ ಇಲಾಖೆ, ಪ್ರಸ್ತುತ ಕಾರ್ಯನಿರ್ವಾಹಣಾಧಿಕಾರಿಗಳು, ಶ್ರೀ ಕಳಸೇಶ್ವರಸ್ವಾಮಿ 
ದೇವಸ್ಥಾನ, ಕಳಸ, ಮೂಡಿಗೆರೆ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ ಇವರನ್ನು ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವ ಉಪ 
ಕಂದಾಯ ಅಧಿಕಾರಿ (ಗ್ರೂಪ್‌ “ಬಿಗ ಹುದ್ದೆಗೆ ಸ್ವಂತ ವೇತನದ ಮೇಲೆ ಪ್ರತಿ ನಿಯೋಜನೆ ಮೇಲೆ ನೇಮಕ ಮಾಡಲು ಸದರಿಯವರ ಸೇವೆಯನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರಮೇಶ್‌ ಕೆ. ಜಾಗೀರ್‌ದಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಮುಜರಾಯಿ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 210 ಆಸೇಇ 2005, ಬೆಂಗಳೂರು, ದಿನಾಂಕ: 1ನೇ ಜೂನ್‌, 2005 
ಶ್ರೀ ವಿ.ಬಿ. ಪಾಟೀಲ್‌, ಕೆ.ಎ.ಎಸ್‌. (ಸೂಪರ್‌ ಟೈಂ ಶ್ರೇಣಿ) ಅಧಿಕಾರಿ ಹಾಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ 
ಪಂಚಾಯತ್‌, ಹಾವೇರಿ, ಇವರಿಗೆ ವೈಯಕ್ತಿಕ ಕಾರಣದ ಮೇರೆಗೆ ದಿನಾಂಕ: 23.05.2005 ರಿಂದ 01.06.2005 ರವರೆಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮ 112ರ ಪ್ರಕಾರ ಗಳಿಕೆ ರಜೆ ಮಂಜೂರು ಮಾಡಿದೆ. 


ಪಿ.ಆರ್‌. 708 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 136 ಸಅರ 2005, ಬೆಂಗಳೂರು, ದಿನಾಂಕ: 1ನೇ ಜೂನ್‌, 2005 
ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 22 ಎಸ್‌ಆರ್‌ಎಸ್‌ 2004, ದಿನಾಂಕ: 08.04.2005ರ ಅನುಸಾರ ಜೂನ್‌ 2005 ರಂದು ವಯೋ 
ನಿವೃತ್ತಿ ಹೊಂದಲಿರುವ ಈ ಕೆಳಕಂಡ ಅಧಿಕಾರಿಗಳ ಹಕ್ಕಿನಲ್ಲಿರುವ ಗಳಿಕೆ ರಜೆಯಲ್ಲಿ 30 ದಿನಗಳನ್ನು ಅವರ ಹೆಸರಿನ ಮುಂದೆ ತೋರಿಸಲಾದ 
ದಿನಾಂಕದಿಂದ ಒಪ್ಪಿಸಿಕೊಂಡು ಅದರ ಬದಲಾಗಿ 2005-2006ರ ಬ್ಲಾಕ್‌ನಲ್ಲಿ ರಜೆ ನಗದೀಕರಣದ ಸೌಲಭ್ಯವನ್ನು ಪಡೆಯಲು ಮಂಜೂರಾತಿ 
ನೀಡಲಾಗಿದೆ. 


ಪಿ.ಆರ್‌. 709 
































ಕ್ರಮ ಅಧಿಕಾರಿಯವರ ಹೆಸರು ಹುದ್ದೆ ಮತ್ತು ಪದನಾಮ ನಗದೀಕರಣಕ್ಕಾಗಿ ಗಳಿಕೆ ರಜೆ ಖಾತೆಯಲ್ಲಿ ಬಾಕಿ ಇರುವ ಗಳಿಕೆ 
ಸಂಖ್ಯೆ ಶ್ರೀಯುತರು: ಒಪ್ಪಿಸಿದ ದಿನಾಂಕ ರಜೆ 
1. ಬಿ. ಮುದ್ದೇಗೌಡ, ಅ.ಕಾ. 02.06.2005 200 ದಿನಗಳು 
ಸಿ.ಆ.ಸು.ಇಲಾಖೆ (ಲೆಕ್ಕಪತ್ರ-1) 
2. ಎ.ಎಸ್‌. ಕಾಂತರಾಜ್‌, ಅ.ಕಾ. 01.06.2005 225 ದಿನಗಳು 
ಒಳಾಡಳಿತ ಇಲಾಖೆ 
3. ಎಸ್‌. ರಾಮದಾಸನಾಯಕ್‌, ಅ.ಕಾ. 01.06.2005 225 ದಿನಗಳು 
ಕಂದಾಯ ಇಲಾಖೆ 
4. ಟಿ.ಜೆ. ನಾಗರಾಜ್‌, ಅ.ಕಾ. 01.06.2005 225 ದಿನಗಳು 
ಜಲಸಂಪನ್ಮೂಲ ಇಲಾಖೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 710 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೩೦, ೨೦೦೫ ೨೪೭ 





ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 59 ಬಿಸಿಎ 2005, ಬೆಂಗಳೂರು, ದಿನಾಂಕ: 3ನೇ ಜೂನ್‌, 2005 

ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ 1995ರ ಪರಿಚ್ಛೇದ 3ರಲ್ಲಿನ ಉಪ ಪರಿಚ್ಛೇದ (2)(ಸಿ) ಹಾಗೂ ಪರಿಚ್ಛೇದ 
4ರಲ್ಲಿನ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಯು. ಭೂಪತಿ, ಮಾಜಿ ಶಾಸಕರು, ನಂ.222, 2ನೇ ಇ ಅಡ್ಡರಸ್ತೆ, 3ನೇ ಹಂತ, ಬಸವೇಶ್ವರ 
ನಗರ, ಬೆಂಗಳೂರು-79, ಇವರನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಸದಸ್ಯರಾಗಿ ದಿನಾಂಕ: 17.06.2005ರಿಂದ ಜಾರಿಗೆ 

ಬರುವಂತೆ ನೇಮಕ ಮಾಡಿ, ಸರ್ಕಾರವು ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ.ಎಸ್‌. ಮರುಳಸಿದ್ದಯ್ಯ 
ಪಿ.ಆರ್‌. 711 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 75 SPS 2004, Bangalore, Dated: 7th June, 2005 

Sri S. Mariswamy, IPS (KN-72) Additional Director General of Police and Commissioner of Police, 
Bangalore City, Bangalore is promoted to officiate in the grade of Director General of Police in the Above 
Super Time Scale of IPS carrying the pay scale of Rs.24050-650-26000 with immediate effect and posted 
until further orders as Director General of Police and Commandant General Homeguards and Ex-Officio 
Director, Civil Defence and Director of Fire Force, Bangalore in the existing vacancy. 

Sri Ajai Kumar Singh, IPS (KN-74) Additional Director General of Police, Recruitment and 
Training, Bangalore is transferred with immediate effect and posted until further orders as Additional 
Director General of Police and Commissioner of Police, Bangalore City, Bangalore vice Sri S. Mariswamy, 
IPS transferred. 

By Order and in the name of the Governor of Karnataka, 
K. SUDHAKARA SHETTY 
Under Secretary to Government, 
PR- 712 Department of Personnel and Administrative Reforms 
(Services-1). 


HIGH COURT OF KARNATAKA 
NOTIFICATION 
No. RPS. 171/ 1994 (HCE), Bangalore, Dated: 9th June, 2005 

In exercise of the powers conferred on the Hon'ble Chief Justice under Rule 4(a) of the Karnataka 
High Court Administrative Expenditure Rules 1989, the Hon'ble Chief Justice is pleased to continue the 
following posts which were created vide this Office Notification of even number dated: 21.04.1999 and 
continued for a period of two years on temporary basis w.e.f. 21.04.2001 vide this Office Notification of 
even number dated: 07.02.2001 and again continued for a period of two years w.e.f. 21.04.2003 vide this 
Office Notification of even number dated 14.01.2003 are continued for a further period of two years on 
temporary basis w.e.f. 21.04.2005. 


1. Software Engineer 01 post 
2. Hardware Engineer 01 post 
BY ORDER OF HON'BLE THE CHIEF JUSTICE, 
PR- 713 R.B. BUDIHAL, 
REGISTRAR (JUDICIAL). 
ನಗರಾಭಿವೃದ್ಧಿ ಸಚೆವಾಲಯ 
ಅಧಿಸೂಚನೆ 


ಸಂಖ್ಯೆ: ನಅಇ 83, ನಯೋಸೇ 2005, ಬೆಂಗಳೂರು, ದಿನಾಂಕ: 8ನೇ ಜೂನ್‌, 2005 
ಶ್ರೀ ವಿ.ಎಂ. ಹೆಗಡೆ, ನಗರ ಯೋಜನಾ ನಿರ್ದೇಶಕರು, ಬೆಂಗಳೂರು ಇವರು ದಿನಾಂಕ: 09.06.2005 ರಿಂದ 30 ದಿನಗಳ ಕಾಲ 
ಪರಿವರ್ತಿತ ರಜೆಯ ಮೇಲೆ ತೆರಳಲಿದ್ದು, ಈ ಅವಧಿಯಲ್ಲಿ ಶ್ರೀ ಹೆಚ್‌.ಬಿ. ಮುಕುಂದ, ಜಂಟಿ ನಿರ್ದೇಶಕರು, ನಗರ ಯೋಜನಾ ಇಲಾಖಾ ಕೇಂದ್ರ 
ಕಛೇರಿ, ಬೆಂಗಳೂರು ಇವರನ್ನು ನಗರ ಯೋಜನಾ ನಿರ್ದೇಶಕರ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 714 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೩೦, ೨೦೦೫ ಭಾಗ - ೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 294 SAS 2005, Bangalore, Dated: 6th June, 2005 

Shri B.M. Shivaprakash, IAS (KN-93), waiting for posting, is posted with immediate effect and until 
further orders as Joint Secretary to Government, Jana Spandana Cell, Department of Personnel and 
Administrative Reforms, Bangalore vice Shri A. Muniyellappa, transferred. 

By Order and in the name of the Governor of Karnataka, 
K. SUDHAKARA SHETTY 
Under Secretary to Government, 
PR- 715 Department of Personnel and Administrative Reforms 
(Services-1). 


HIGH COURT OF KARNATAKA 
NOTIFICATION 
No. GOB(I) 15(1)/ 2005, Bangalore, Dated: 10th June, 2005 

Sri H.R. Srinivas, Addl. Civil Judge (Sr.Dn.), Hubli is permitted to surrender 30 days of Earned 
leave from 02.05.2005 to 31.05.2005 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
PR- 716 R. RANGASWAMY, 
ASSISTANT REGISTRAR. 


HIGH COURT OF KARNATAKA 
NOTIFICATION 
No. GOB(I) 1/ 2005, Bangalore, Dated: 10th June, 2005 
PART-l 
Sri N. Narayana, | Addl. District and Sessions Judge, Tumkur, is transferred and posted as || 
Addl. District and Sessions Judge, Tumkur (Special Court for trial of cases under prevention of Atrocities 
on SC/ST) (Vacant Court), in the interest of public service, to take effect immediately. 
PART-II 
The Presiding Officer of the court of Ill Addl. District and Sessions Judge, Tumkur, is concurrently 
appointed as the Presiding Officer of the court of | Addl. District and Sessions Judge, Tumkur, with 
immediate effect and until further orders. 
BY ORDER OF THE HIGH COURT, 
PR- 717 N. ANANDA, 
REGISTRAR GENERAL. 


HIGH COURT OF KARNATAKA 
NOTIFICATION 
No. GOB(I) 14(11)/ 2005, Bangalore, Dated: 9th June, 2005 

Smt. Indrakala B.S., Prl. District and Sessions Judge, Bangalore Rural District, Bangalore is 
permitted to surrender 30 days of Earned leave from 31.05.2005 to 29.06.2005 (bdi) for the block period 
fo 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
PR- 718 R. RANGASWAMY, 
ASSISTANT REGISTRAR. 


ಕರ್ನಾಟಕ ವಿಧಾನ ಸಭೆಯ ಸಚೆವಾಲಯ 
ಅಧಿಸೂಚನೆ 
ಸಂಖ್ಯೆ: ಕವಿಸಸ:ಅ-2: 605: ವನಿ: 2005, ಬೆಂಗಳೂರು, ದಿನಾಂಕ: 30ನೇ ಮೇ, 2005 
ವಿಷಯ : ಶ್ರೀ ವಿ. ಪದವಾಭನ್‌, ಅಭಿಲೇಖನಾಧಿಕಾರಿ, ಇವರಿಗೆ ವಯೋ ನಿವೃತ್ತಿ ಹೊಂದಲು ಅನುಮತಿ ನೀಡುವ ಬಗ್ಗೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೩೦, ೨೦೦೫ 


೨೪೯ 





ಈ ಸಚಿವಾಲಯದಲ್ಲಿ ಅಭಿಲೇಖನಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ವಿ. ಪದ್ಮನಾಭನ್‌, ಇವರು ನಿವೃತ್ತಿ ವಯೋಮಿತಿಯನ್ನು 
ತಲುಪುತ್ತಿರುವುದರಿಂದ, ಸದರಿಯವರಿಗೆ ದಿನಾಂಕ: 31.08.2005ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ನಿವೃತ್ತಿ ಹೊಂದಲು ಅನುಮತಿ 


ನೀಡಲಾಗಿದೆ. 


ಪಿ.ಆರ್‌. 719 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಎಸ್‌. ಜಗನ್ನಾಥ್‌ 
ಅಧೀನ ಕಾರ್ಯದರ್ಶಿ, 
ಕರ್ನಾಟಕ ವಿಧಾನ ಸಭೆಯ ಸಚಿವಾಲಯ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 31 ಆಸೇಇ 2005(1), ಬೆಂಗಳೂರು, ದಿನಾಂಕ: 27ನೇ ಮೇ, 2005 
ಕರ್ನಾಟಕ ಆಡಳಿತ ಸೇವೆಯ (ಸೂಪರ್‌ ಟೈಂ ಸ್ಕೇಲ್‌! ಆಯ್ಕೆ ಶ್ರೇಣಿ! ಹಿರಿಯ ಶ್ರೇಣಿ! ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ 
ಅಧಿಕಾರಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ 


ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ/ ವರ್ಗಾಯಿಸಿ ನೇಮಿಸಿದೆ. 























(ಹರಿಯ ಶ್ರೇಣಿ), ಉಪಕಾರ್ಯದರ್ಶಿ (ಆಡಳಿತ), ಜಿಲ್ಲಾ 
ಪಂಚಾಯತ್‌, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 


ಕ್ರಮ ಅಧಿಕಾರಿಯ ಹೆಸರು ಸ್ಥಳನಿಯುಕ್ತಿಗೊಳಿಸಿ/ ವರ್ಗಾಯಿಸಿ ನೇಮಿಸಿರುವ ಹುದ್ದೆ 
ಸಂಖ್ಯೆ 

1. ಎಂ.ಒ. ನಾಗರಾಜ್‌ ಪ್ರಾಂಶುಪಾಲರು ಜಿಲ್ಲಾ ತರಬೇತಿ ಸಂಸ್ಥೆ, ಮಂಡ್ಯ-ಖಾಲಿ ಹುದ್ದೆ. 
(ಸೂಪರ್‌ ಟೈಂ ಸ್ಕೇಲ್‌) ನೇಮಕಾತಿ ನಿರೀಕ್ಷಣೆಯಲ್ಲಿ 

2. ವಿ. ಶ್ರೀರಾಮರೆಡ್ಡಿ, ಸರ್ಕಾರದ ಜಂಟಿ ಕಾರ್ಯದರ್ಶಿ, ಗೃಹ ಮತ್ತು ಸಾರಿಗೆ ಇಲಾಖೆ- 
(ಆಯ್ಕೆ ಶ್ರೇಣಿ) ಶ್ರೀಮತಿ ವಿ.ಎಸ್‌. ವಸಂತಮಣಿ, ಇವರ ಸ್ಥಾನದಲ್ಲಿ. 
ನೇಮಕಾತಿ ನಿರೀಕ್ಷಣೆಯಲ್ಲಿ. 

3. ಬಿ.ವಿ. ನಾಯಕ, (ಹಿರಿಯ ಶ್ರೇಣಿ), ಮುಖ್ಯ ಆಡಳಿತಾಧಿಕಾರಿ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಬೆಂಗಳೂರು- 
ನೇಮಕಾತಿ ನಿರೀಕ್ಷಣೆಯಲ್ಲಿ. ಖಾಲಿ ಹುದ್ದೆ. 

4. ಎಸ್‌.ಎಸ್‌. ಪೂಜಾರ್‌, ಇವರ ಸೇವೆಯನ್ನು ಗ್ರಾ.ಅ.ಪ. ಇಲಾಖೆಯಿಂದ ಹಿಂದಕ್ಕೆ ಪಡೆದು, 
(ಹಿರಿಯ ಶ್ರೇಣಿ), ಯೋಜನಾ ನಿರ್ದೇಶಕರು, ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ, ಜಲಸಂವರ್ಧನಾ ಯೋಜನಾ 
ಡಿ.ಆರ್‌.ಡಿ.ಎ.ಕೋಶ, ಜಿಲ್ಲಾ ಪಂಚಾಯತ್‌, ಬಿಜಾಪುರ. | ಸಂಘ, ಬಾಗಲಕೋಟೆ-ಖಾಲಿ ಹುದ್ದೆಗೆ ನೇಮಿಸಿದೆ. 

5. ಎನ್‌.ಆರ್‌. ಸುಬ್ಬರಾವ್‌, ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ಆರೋಗ್ಯ ಪದ್ಧತಿಗಳ ಅಭಿವೃದ್ಧಿ 
(ಹಿರಿಯ ಶ್ರೇಣಿ), ನೇಮಕಾತಿ ನಿರೀಕ್ಷಣೆಯಲ್ಲಿ. ಯೋಜನೆ, ಬೆಂಗಳೂರು ಖಾಲಿ ಹುದ್ದೆ. 

6. ಎನ್‌. ಶಾಂತಪ್ಪ ಇವರ ಸೇವೆಯನ್ನು ಗ್ರಾ.ಅ.ಪ. ಇಲಾಖೆಯಿಂದ ಹಿಂದಕ್ಕೆ ಪಡೆದು, 


ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಬೆಂಗಳೂರು 
ನಗರ- ಶ್ರೀ ಎಂ.ಆರ್‌. ರಾಮಣ್ಣ ಇವರ ಸ್ಥಾನದಲ್ಲಿ. 





7 ಕೆ. ಕೃಷ್ಣೇಗೌಡ, 
(ಹರಿಯ ಶ್ರೇಣಿ), ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರು, 
ಕೆ.ಎಸ್‌.ಆರ್‌.ಟಿ.ಸಿ., ಬೆಂಗಳೂರು. 


ಇವರ ಸೇವೆಯನ್ನು ಒಳಾಡಳಿತ ಮತ್ತು ಸಾರಿಗೆ ಇಲಾಖೆಯಿಂದ ಹಿಂದಕ್ಕೆ 
ಪಡೆದು ಉಪ ಆಯುಕ್ತರು (ಅಭಿವೃದ್ಧಿ, ಬೆಂಗಳೂರು ಮಹಾನಗರ 
ಪಾಲಿಕೆ, ಬೆಂಗಳೂರು-ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 





8. ಬಿ. ಸುರೇಂದ್ರನಾಥ್‌, 
(ಹಿರಿಯ ಶ್ರೇಣಿ), ಉಪಕಾರ್ಯದರ್ಶಿ, ಹೈದ್ರಾಬಾದ್‌- 
ಕರ್ನಾಟಕ ಅಭಿವೃದ್ಧಿ ಮಂಡಳಿ, ಗುಲ್ಬರ್ಗಾ. 


ನಗರಾಭಿವೃದ್ದಿ ಇಲಾಖೆಯ ವಶಕ್ಕೆ ನೀಡಿದೆ. 

ಇವರ ಸೇವೆಯನ್ನು ಯೋಜನಾ ಇಲಾಖೆಯಿಂದ ಹಿಂದಕ್ಕೆ ಪಡೆದು 
ಉಪಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್‌, ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆ: ಶ್ರೀ ಎನ್‌. ಶಾಂತಪ್ಪ, ಇವರ ಸ್ಥಾನದಲ್ಲಿ ನೇಮಿಸಲು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ವಶಕ್ಕೆ 
ನೀಡಿದೆ. 




















ಉಪವಿಭಾಗಾಧಿಕಾರಿ, ಮಡಿಕೇರಿ. 





9. ಎಸ್‌.ಎ. ಜಿಲಾನಿ, ಯೋಜನಾ ನಿರ್ದೇಶಕರು, ಡಿ.ಆರ್‌.ಡಿ.ಎ. ಕೋಶ, ಬೆಂಗಳೂರು 
(ಹಿರಿಯ ಶ್ರೇಣಿ), ಮುಖ್ಯ ಆಡಳಿತಾಧಿಕಾರಿ, ವಿಮ್ಸ್‌, | ಗ್ರಾಮಾಂತರ ಜಿಲ್ಲೆ ಹುದ್ದಗೆ ನೇಮಿಸಲು ಇವರ ಸೇವೆಯನ್ನು 
ಬಳ್ಳಾರಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ವಶಕ್ಕೆ 

ನೀಡಿದೆ. 

10. ಟಿ. ವೆಂಕಟೇಶ್‌ ಉಪವಿಭಾಗಾಧಿಕಾರಿ, ಸಕಲೇಶಪುರ, ಉಪವಿಭಾಗ, ಸಕಲೇಶಪುರ- 
(ಕಿರಿಯ ಶ್ರೇಣಿ), ನೇಮಕಾತಿ ನಿರೀಕ್ಷಣೆಯಲ್ಲಿ. ಶ್ರೀಮತಿ ಏಕರೂಪ ಕೌರ್‌, ಭಾ.ಆ.ಸೇ. ಇವರ ಸ್ಥಾನದಲ್ಲಿ. 

11. ವಿ. ಮೋಹನ್‌ಕುಮಾರ್‌, ಮನೆ ಬಾಡಿಗೆ ನಿಯಂತ್ರಣಾಧಿಕಾರಿ, ಬೆಂಗಳೂರು ಪೂರ್ವ-ಖಾಲಿ 
(ಕಿರಿಯ ಶ್ರೇಣಿ), ನೇಮಕಾತಿ ನಿರೀಕ್ಷಣೆಯಲ್ಲಿ. ಹುದ್ದೆ. 

12. ಎಂ. ನಾಗರಾಜು ಉಪನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, 
(ಕಿರಿಯ ಶ್ರೇಣಿ) ಮೈಸೂರು- ಶ್ರೀಮಹದೇವಪ್ಪ, ಇವರ ಸ್ಥಾನದಲ್ಲಿ. 





ಪಿ.ಆರ್‌. 720 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 





೨೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೩೦, ೨೦೦೫ 


ಭಾಗ - ೨ 





ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 119 ಕೃಪವ 20041), ಬೆಂಗಳೂರು, ದಿನಾಂಕ: 31ನೇ ಮೇ, 2005 
ಶ್ರೀ ಬಿ. ಶಿವರಾಜು, ಜಂಟಿ ಕೃಷಿ ನಿರ್ದೇಶಕರು, ಚಾಮರಾಜನಗರ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 


ಆದೇಶದವರೆಗೆ ಪ್ರಸ್ತುತ ಖಾಲಿಯಿರುವ ಜಂಟಿ ಕೃಷಿ ನಿರ್ದೇಶಕರು, ಮಂಡ್ಯ, 


ಈ ಅಧಿಕಾರಿಯು ವರ್ಗಾವಣೆ ಭತ್ಯೆಗೆ ಅರ್ಹರಿರುವುದಿಲ್ಲ. 


ಪಿ.ಆರ್‌. 721 


ಇಲ್ಲಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಗುರಾಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಕೃತೋಇ 119 ಕೃಪವ 20042), ಬೆಂಗಳೂರು, ದಿನಾಂಕ: 31ನೇ ಮೇ, 2005 
ಕೃಷಿ ಇಲಾಖೆಯ ಈ ಕೆಳಕಂಡ ಸಹಾಯಕ ಕೃಷಿ ನಿರ್ದೇಶಕರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಅವರುಗಳ ಹೆಸರಿನ ಮುಂದೆ ತೋರಿಸಿರುವ ಸ್ಥಳಕ್ಕೆ ವರ್ಗಾವಣೆ ಮಾಡಿ ನೇಮಿಸಲಾಗಿದೆ. 





ಕ್ರಮ 
ಸಂಖ್ಯೆ 


ಅಧಿಕಾರಿಯ ಹೆಸರು ಹಾಗೂ ಕಾರ್ಯ 
ನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀ! ಶ್ರೀಮತಿ 


ವರ್ಗಾಯಿಸಿ ನೇಮಿಸಿರುವ ಹುದ್ದೆ ಮತ್ತು ಸ್ಥಳ 


ಓ 





1. ಪ್ರಭಾಕರ್‌ ಕೆ.ಎಸ್‌. 

ಸಹಾಯಕ ಕೃಷಿ ನಿರ್ದೇಶಕರು (ಆರ್‌.ಜೆ.ಡಿ.) 

ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿಗಳ ಕಛೇರಿ, 
ಕೋಲಾರ. 

(ಅಧಿಸೂಚನೆ ಸಂಖ್ಯೆ: ಕೃತೋಇ 119 ಕೃಪವ 20044) 
ದಿನಾಂಕ: 14.05.2005ರಲ್ಲಿ ಇವರಿಗೆ ಸ.ಕೃ.ನಿ. (ವಿಷಯ 
ತಜ್ಞ ಜಿ.ಕೃ.ತ.ಕೇಂದ್ರ ಮಂಡ್ಯ ಇಲ್ಲಿಗೆ ನೇಮಿಸಿರುವ 
ಆದೇಶವನ್ನು ರದ್ದುಪಡಿಸಿದೆ. 


ಆಯುಕ್ತರ ಕಾರ್ಯಾಲಯ, ಜಲಾನಯನ ಅಭಿವೃದ್ಧಿ ಇಲಾಖೆ, 
ಬೆಂಗಳೂರು. (ಪ್ರದೇಶಾಭಿವೃದ್ಧಿ ಕಾರ್ಯಕ್ರಮಗಳು) 





ಕ ಶೋಭಾ ಹೆಚ್‌.ಬಿ. 
ಸಹಾಯಕ ಕೃಷಿ ನಿರ್ದೇಶಕರು (ವಿ.ತ.) ಜಂಟಿ ಕೃಷಿ 
ನಿರ್ದೇಶಕರ ಕಛೇರಿ, ಬೆಂಗಳೂರು ನಗರ ಜಿಲ್ಲೆ. 


ಸಹಾಯಕ ಕೃಷಿ ನಿರ್ದೇಶಕರು, ಬೆಂಗಳೂರು ಉತ್ತರ. 





3. ಬಿ. ಹನುಮಣ್ಣ, 

ಸಹಾಯಕ ಕೃಷಿ ನಿರ್ದೇಶಕರು, ಆನೇಕಲ್‌. 

(ಅಧಿಸೂಚನೆ ಸಂಖ್ಯೆ: ಕೃತೋಇ 119 ಕೃಪವ 20044) 
ದಿನಾಂಕ: 14.05.2005ರಲ್ಲಿ ಇವರನ್ನು ಗುಡಿಬಂಡೆಗೆ 
ವರ್ಗಾಯಿಸಿದ ಆದೇಶವನ್ನು ರದ್ದುಪಡಿಸಿದೆ.) 


ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ ಇಲಾಖೆ, 
ತರೀಕೆರೆ. ಶ್ರೀ ಶಾಂತರಾಜು ಅವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನಕ್ಕೆ. 





























ಸಹಾಯಕ ಕೃಷಿ ನಿರ್ದೇಶಕರು, ಕಾಡಾ, ಮೈಸೂರು. 





4. ಎಂ. ಶಾಂತರಾಜು ಸಹಾಯಕ ಕೃಷಿ ನಿರ್ದೇಶಕರು, ಕೊಪ್ಪ, ಖಾಲಿ ಹುದ್ದೆ. 
ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ 
ಇಲಾಖೆ, ತರೀಕೆರೆ. 
5. ಅನುರೂಪ ಎಂ. ಸಹಾಯಕ ಕೃಷಿ ನಿರ್ದೇಶಕರು, ಗೌರಿಬಿದನೂರು. 
ಸಹಾಯಕ ಕೃಷಿ ನಿರ್ದೇಶಕರು, ಚಿಕ್ಕಬಳ್ಳಾಪುರ. 
6. ಡಾ: ಸುಮಿತ್ರಮ್ಮ ಎಸ್‌. ಸಹಾಯಕ ಕೃಷಿ ನಿರ್ದೇಶಕರು, ಚಿಕ್ಕಬಳ್ಳಾಪುರ. 
ಸಹಾಯಕ ಕೃಷಿ ನಿರ್ದೇಶಕರು, ಗೌರಿಬಿದನೂರು. 
7. ಲಕ್ಷಣ್‌ ಎಸ್‌. ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ ಇಲಾಖೆ 
ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ | ಹಾಸನ, ಖಾಲಿ ಹುದ್ದೆಗೆ. 
ಇಲಾಖೆ, ಶಿರಸಿ. 
8. ಶೇಷಪ್ಪ ಟಿ. ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ ಇಲಾಖೆ, 
ಸಹಾಯಕ ಕೃಷಿ ನಿರ್ದೇಶಕರು, ಶಿರಾ. ತುಮಕೂರು-ಖಾಲಿ ಹುದ್ದೆ. 
9. ಕಿರಣ್‌ ಕುಮಾರ್‌ ಎಂ. ಸಹಾಯಕ ಕೃಷಿ ನಿರ್ದೇಶಕರು, ಸೊರಬ. ಖಾಲಿ ಹುದ್ದೆ. 
ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ 
ಇಲಾಖೆ, ಸಾಗರ. 
10. ಹೊನ್ನೇಗೌಡ ಟಿ. ಸಹಾಯಕ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ವಿ.ಸಿ. 


ಫಾರಂ, ಮಂಡ್ಯ. 








೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೩೦, ೨೦೦೫ 


೨೫೧ 



























































ಕ್ರಮ ಅಧಿಕಾರಿಯ ಹೆಸರು ಹಾಗೂ ಕಾರ್ಯ ವರ್ಗಾಯಿಸಿ ನೇಮಿಸಿರುವ ಹುದ್ದೆ ಮತ್ತು ಸ್ಥಳ 

ಸಂಖ್ಯೆ ನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀ/ ಶ್ರೀಮತಿ 

11. ಹೆಚ್‌.ಎಂ. ಬಂಡಿ ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ದಿ ಇಲಾಖೆ, 
ಸಹಾಯಕ ಕೃಷಿ ನಿರ್ದೇಶಕರು, ಮುಂಡರಗಿ. ಗದಗ, ಖಾಲಿ ಹುದ್ದೆ. 

12. ಸಂಪಂಗಿರಾಮೇಗೌಡ ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ ಇಲಾಖೆ 
ಸಹಾಯಕ ಕೃಷಿ ನಿರ್ದೇಶಕರು, (ನೇಮಕಾತಿ | ಮಂಡ್ಯ. ಶ್ರೀ ರಾಮಕೃಷ್ಣೇಗೌಡ ರವರ ವರ್ಗಾವಣೆಯಿಂದ ತೆರವಾದ 
ನಿರೀಕ್ಷಣೆಯಲ್ಲಿ) ಸ್ಥಾನಕ್ಕೆ. 

13. ಕೆ. ವೆಂಕಟಸುಬ್ಬಾರೆಡ್ಡಿ ಸಹಾಯಕ ಕೃಷಿ ನಿರ್ದೇಶಕರು, ಜಿಲ್ಲಾ ಜಲಾನಯನ ಅಭಿವೃದ್ಧಿ 
ಕಾರ್ಯನಿರ್ವಹಣಾಧಿಕಾರಿ, ತಾಲ್ಲೂಕು ಪಂಚಾಯತ್‌, | ಅಧಿಕಾರಿಗಳ ಕಛೇರಿ, ಬೆಂಗಳೂರು. 
ಚಿಂತಾಮಣಿ. 

(ಅಧಿಸೂಚನೆ ಸಂಖ್ಯೆ: ಕೃತೋಇ 119 ಕೃಪವ 20046) 
ದಿನಾಂಕ:14.05.2005ರಲ್ಲಿ ಇವರನ್ನು ಸ.ಕೃ.ನಿ. ಸೊರಬ 
ಇಲ್ಲಿಗೆ ವರ್ಗಾಯಿಸಿರುವ ಆದೇಶವನ್ನು ರದ್ದುಪಡಿಸಿದೆ.) 

14. ರಾಮಪ್ರಸಾದ್‌ ಡಿ.ಎನ್‌. ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ ಇಲಾಖೆ, 
ಸಹಾಯಕ ಕೃಷಿ ನಿರ್ದೇಶಕರು, ಡಿ.ಎ.ಟಿ.ಸಿ. -ಆರ್‌.ಕೆ. | ಶಿರಸಿ. 
ಶಾಲಾ, ಆನೇಕಲ್‌. 

(ಅಧಿಸೂಚನೆ ಸಂಖ್ಯೆ: ಕೃತೋಇ 119 ಕೃಪವ 20044) 
ದಿನಾಂಕ:14.05.2005ರಲ್ಲಿ ಇವರನ್ನು ಜ.ಅ.ಇ. ಬೀದರ್‌ 
ಇಲ್ಲಿಗೆ ವರ್ಗಾಯಿಸಿರುವ ಆದೇಶವನ್ನು ರದ್ದುಪಡಿಸಿದೆ.) 

15. ಲಿಂಗಮಾಂತು ಡಿ. ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ ಇಲಾಖೆ, 
(ನೇಮಕಾತಿ ನಿರೀಕ್ಷಣೆಯಲ್ಲಿ) ಬೀದರ್‌. 

16. ಶಿವನಗೌಡ ಎಸ್‌. ಪಾಟೀಲ್‌ ಸಹಾಯಕ ಕೃಷಿ ನಿರ್ದೇಶಕರು, ಸಿಂಧನೂರ್‌. 
ಸಹಾಯಕ ಕೃಷಿ ನಿರ್ದೇಶಕರು, ಕುಷ್ಟಗಿ. 

17. ನರಸಿಂಹಮೂರ್ತಿ ಹೆಚ್‌. ಸಹಾಯಕ ಕೃಷಿ ನಿರ್ದೇಶಕರು, ಬೀಜ ಪರೀಕ್ಷಾ ಕೇಂದ್ರ 
ಸಹಾಯಕ ಕೃಷಿ ನಿರ್ದೇಶಕರು, ಸಿಂಧನೂರ್‌. ಪ್ರಯೋಗಾಲಯ, ಗಂಗಾವತಿ. 

18. ಚಿದಾನಂದ್‌ ಎನ್‌. ಸಹಾಯಕ ಕೃಷಿ ನಿರ್ದೇಶಕರು, ಗುಬ್ಬಿ, ಖಾಲಿ ಹುದ್ದೆ. 
ಸಹಾಯಕ ಕೃಷಿ ನಿರ್ದೇಶಕರು, ಇಂಡಿ. 

(ಅಧಿಸೂಚನೆ ಸಂಖ್ಯೆ: ಕೃತೋಇ 119 ಕೃಪವ 20044) 
ದಿನಾಂಕ:14.05.2005ರಲ್ಲಿ ಇವರನ್ನು ವಿರಾಜಪೇಟೆಗೆ 
ವರ್ಗಾಯಿಸಿರುವ ಆದೇಶವನ್ನು ರದ್ದುಪಡಿಸಿದೆ.) 

19. ವೇಣುಗೋಪಾಲ್‌ ಬಿ.ಎನ್‌. ಸಹಾಯಕ ಕೃಷಿ ನಿರ್ದೇಶಕರು (ವಿ.ತ.) ಜಂಟಿ ಕೃಷಿ ನಿರ್ದೇಶಕರ 
ಸಹಾಯಕ ಕೃಷಿ ನಿರ್ದೇಶಕರು, ಬೆಂಗಳೂರು ಉತ್ತರ. ಕಛೇರಿ, ಬೆಂಗಳೂರು ನಗರ. ಶ್ರೀಮತಿ ಶೋಭಾ ರವರ 

ವರ್ಗಾವಣೆಯಿಂದ ತೆರವಾದ ಸ್ಥಾನ. 

20. ಹನುಮಂತಪ್ಪ ಟಿ. ಸಹಾಯಕ ಕೃಷಿ ನಿರ್ದೇಶಕರು, ಕೊಪ್ಪಳ. ಶ್ರೀ ರಿತೇಂದ್ರ ಸೂಗೂರ್‌ 
(ನೇಮಕಾತಿ ನಿರೀಕ್ಷಣೆಯಲ್ಲಿ) ರವರ ವರ್ಗಾವಣೆಯಿಂದ ತೆರವಾದ ಸ್ಥಾನ. 

21. ತಿಪ್ಪಾರೆಡ್ಡಿ ಬಿ.ಎಸ್‌. ಸಹಾಯಕ ಕೃಷಿ ನಿರ್ದೇಶಕರು (ವಿ.ತ.) ಜ.ಕೃ.ನಿ. ಕಛೇರಿ, ಬೀದರ್‌. 
ಸಹಾಯಕ ಕೃಷಿ ನಿರ್ದೇಶಕರು, ಚಿತ್ತಾಪುರ್‌. 

22. ಡಿ. ಪುಟ್ಟೇಗೌಡ ಸಹಾಯಕ ಕೃಷಿ ನಿರ್ದೇಶಕರು, ಕಾಡಾ, ಮೈಸೂರು. 
ಸಹಾಯಕ ಕೃಷಿ ನಿರ್ದೇಶಕರು, ಕಾಡಾ, 
ಹೊಳೇನರಸೀಪುರ. 

23. ಹೆಚ್‌.ಕೆ. ಶಿವಕುಮಾರ್‌ ಸಹಾಯಕ ಕೃಷಿ ನಿರ್ದೇಶಕರು, ಚನ್ನಗಿರಿ. ಶ್ರೀ ಬಸವರಾಜು ರವರ 
ಸಹಾಯಕ ಕೃಷಿ ನಿರ್ದೇಶಕರು, ಹೆಚ್‌.ಡಿ. ಕೋಟೆ, | ವರ್ಗಾವಣೆಯಿಂದ ತೆರವಾದ ಸ್ಥಾನ. 
ಮೈಸೂರು ಜಿಲ್ಲೆ. 

24. ಜಿ. ಬಸವರಾಜು ಸಹಾಯಕ ಕೃಷಿ ನಿರ್ದೇಶಕರು, ಹೆಚ್‌.ಡಿ. ಕೋಟೆ, ಮೈಸೂರು ಜಿಲ್ಲೆ. 
ಸಹಾಯಕ ಕೃಷಿ ನಿರ್ದೇಶಕರು, ಚನ್ನಗಿರಿ, ದಾವಣಗೆರೆ | ಶ್ರೀ ಹೆಚ್‌.ಕೆ. ಶಿವಕುಮಾರ್‌ ರವರ ವರ್ಗಾವಣೆಯಿಂದ ತೆರವಾದ 
ಜಿಲ್ಲೆ. ಸ್ಥಾನ. 





ಶಿವಮೊಗ್ಗ, ದಾವಣಗೆರೆ ಹಾಗೂ ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ನಡೆಯುವ ಉಪ ಚುನಾವಣೆಗೆ ನಿಯೋಜಿಸಿರುವ ಅಧಿಕಾರಿಗಳು ಈ 
ಸ್ಥಳದಲ್ಲಿ ಚುನಾವಣಾ ಪ್ರಕ್ರಿಯೆ ಮುಗಿದ ನಂತರ ಹುದ್ದೆಗಳ ಪ್ರಭಾರ ವಹಿಸಿಕೊಳ್ಳುವುದು. 


ಪಿ.ಆರ್‌. 722 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಗುರಾಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 





೨೫೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೩೦, ೨೦೦೫ ಭಾಗ - ೨ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 43 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 4ನೇ ಜೂನ್‌, 2005 
ಬೆಂಗಳೂರು ಮಿಂಟೊ ಪ್ರಾದೇಶಿಕ ನೇತ್ರಚಿಕಿತ್ಸಾ ಸಂಸ್ಥೆಯ ನಿರ್ದೇಶಕರಾದ ಡಾ: ಎ.ಆರ್‌. ಅರುಣಾರವರನ್ನು ದಿನಾಂಕ: 06.06.2005 
ರಿಂದ ದಿನಾಂಕ: 16.07.2005 ರವರೆಗೆ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ಹುದ್ದೆಯ ಪ್ರಭಾರದಲ್ಲಿ ರಜೆಯ ಮೇಲೆ ತೆರಳುತ್ತಿರುವ 
ಡಾ: ಎಸ್‌. ರಮಾನಂದಶೆಟ್ಟಿ, ರವರ ಸ್ಥಾನದಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 723 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. (ವೈದ್ಯಕೀಯ ಶಿಕ್ಷಣ). 


ಕಂದಾಯ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಕಂಇ 48 ಎಟಿಎಸ್‌ 2004 (ಪಿ-4), ಬೆಂಗಳೂರು, ದಿನಾಂಕ: 1ನೇ ಜೂನ್‌, 2005 
ದಿನಾಂಕ: 17.05.2005ರ ಅಧಿಸೂಚನೆ ಸಂಖ್ಯೆ: ಕಂಇ 48 ಎಟಿಎಸ್‌ 2004ರ ಕ್ರಮ ಸಂಖ್ಯೆ 9ರಲ್ಲಿರುವ 


























ಕ್ರಮ ತಹಸೀಲ್ದಾರರ ಹೆಸರು ಹಾಗೂ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ವರ್ಗಾವಣೆ ಮಾಡಿರುವ ಸ್ಥಳ 
ಸಂಖ್ಯೆ 
9 ಶ್ರೀ ಎಂ.ಎನ್‌. ಯಜುರ್ವೇದಿ, ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ ಸ 
ವಿಶೇಷ ತಹಸೀಲ್ದಾರ್‌, ಆರ್‌ ಅಂಡ್‌ ಆರ್‌ ಕಛೇರಿ, ಬೆಳಗಾವಿ. ಗುಲ್ಬರ್ಗಾ (ಖಾಲಿ ಹುದ್ದೆ 
ಎಂದು ವರ್ಗಾಯಿಸಿ ನೇಮಿಸಿರುವುದನ್ನು ಈ ಕೆಳಕಂಡಂತೆ ತಿದ್ದುಪಡಿ ಮಾಡಿ ಓದಿಕೊಳ್ಳತಕ್ಕದ್ದು. 
ಕ್ರಮ ತಹಸೀಲ್ದಾರರ ಹೆಸರು ಹಾಗೂ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ವರ್ಗಾವಣೆ ಮಾಡಿರುವ ಸ್ಥಳ 
ಸಂಖ್ಯೆ 





ದು 


8 


1 ಶ್ರೀ ಎಂ.ಎನ್‌. ಯಜುರ್ವೇದಿ, ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ 


ಯು 
ಪತ್ರಾಂಕಿತ ವ್ಯವಸ್ಥಾಪಕ, ವಿಶೇಷ ಜಿಲ್ಲಾಧಿಕಾರಿಗಳ ಕಛೇರಿ ಭೂಸ್ವಾಧೀನ, ಪುನರ್‌ ಸಂಸ್ಥೆ, ಗುಲ್ಬರ್ಗಾ (ಖಾಲಿ ಹುದ್ದೆ ಎಂದು 
ವಸತಿ ಮತ್ತು ಪುನರ್‌ ನಿರ್ಮಾಣ ಬೃಹತ್‌ ನೀರಾವರಿ ಯೋಜನೆಗಳು, ಬೆಳಗಾವಿ. ನೇಮಿಸಲು ಇವರ ಸೇವೆಯನ್ನು ಸಿಆಸು 
(ತರಬೇತಿ) ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಮಾಜ್‌ ಅಹಮದ್‌ ಷರೀಫ್‌ 
ಪಿ.ಆರ್‌. 724 ಸರ್ಕಾರದ ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ. (ಸೇವೆಗಳು). 

















ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 141, ಬೆಮಪ್ರಾ: 2005, ಬೆಂಗಳೂರು, ದಿನಾಂಕ: 31ನೇ ಮೇ, 2005 

ದಿನಾಂಕ: 21.05.2005ಕ್ಕೆ ರಾಣೆಬೆನ್ನೂರು ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಅವಧಿ ಮುಕ್ತಾಯ ಆಗುವುದರಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ರಾಣೆಬೆನ್ನೂರು ಉಪ ವಿಭಾಗಾಧಿಕಾರಿಗಳನ್ನು ರಾಣಿಬೆನ್ನೂರು ನಗರಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮುಂದಿನ 

ಆದೇಶದವರೆಗೆ ನೇಮಿಸಿ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 725 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಆಕುಕ 219 ಪಿಟಿಡಿ 2005, ಬೆಂಗಳೂರು, ದಿನಾಂಕ: 1ನೇ ಜೂನ್‌, 2005 
1979ರ ಕಿದ್ದಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಯ ನಿಯಮಾವಳಿ ಮತ್ತು ಪರಿನಿಯಮಾವಳಿಯ 16ನೇ ನಿಯಮದಡಿಯಲ್ಲಿ, ಕಿದ್ದಾಯಿ ಸ್ಮಾರಕ 
ಗ್ರಂಥಿ ಸಂಸ್ಥೆಯ ವೈದ್ಯಕೀಯ ಅಧೀಕ್ಷಕರಾದ (ಪ್ರಭಾರ) ಡಾ: ಪಿ.ಪಿ. ಬ್ಯಾಪ್ಸಿ ರವರನ್ನು ದಿನಾಂಕ: 01.06.2005 ರಿಂದಲೇ ಜಾರಿಗೆ ಬರುವಂತೆ ಮತ್ತು 

ಮುಂದಿನ ಆದೇಶದವರೆಗೆ ಕಿದ್ದಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಯ ನಿರ್ದೇಶಕರ ಹುದ್ದೆಯಲ್ಲಿ ಪ್ರಭಾರದ ಮೇಲೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚೋಮಾನಾಯಕ್‌ ಜಿ. 
ಪಿ.ಆರ್‌. 728 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


